ಕರ್ನಾಟಕ ವಿಧಾನ ಪರಿಷತ್ತು 


: 22 (84) 
ಸದಸ್ಯರ ಹೆಸರು : ಶ್ರೀ. 


ಡಾ॥ ಚಂದ್ರಶೇಖರ್‌ ಬಿ.ಪಾಟೀಲ್‌ (ಪದವೀಧರರ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ : 13.09.2021 4 
_ ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
RE ಪಶ್ನೆ ಉತ್ತರ 
ಕ್ರಸೆಂ. 
ಈ) 1 ದನಾಂಕ01.08.2008ರ ನಂತರ 
ನೇಮಕಾತಿಯಾದ ಸರ್ಕಾರಿ py _ 
ಪೌಢಶಾಲಾ ಶಿಕ್ಷಕರಿಗೆ ರೂಪಾಯಿ ಸರ್ಕಾರದ ಆದೇಶ ಸಂಖ್ಯೆ ಇಡಿ 255 
400/- ಮತು ಸರ್ಕಾರಿ ಎಸ್‌ಎಲ್‌ಬಿ 2016, ದಿನಾಂಕ:23/07/2018ರನ್ವಯ 
ಪದವಿಪೂರ್ವ ಣ್‌ ಕಾಲೇಜಿನ. ದಿನಾಂಕ:01/08/2008ರ ನಂತರ ನೇಮಕಗೊಂಡ: 
ಉಪನ್ಯಾಸಕರಿಗೆ ರೂ.500/-ಗಳ ಸರ್ಕಾರಿ / ಅನುದಾನಿತ ಪೌಢಶಾಲಾ ಶಿಕ್ಷಕರು ಮತ್ತು 


ವಿಶೇಷ ಭತ್ಯೆ ನೀಡದಿರುವುದರಿಂದ, 
ಅವರ ಸೇವೆಯಲ್ಲಿ ಒಂದು ವೇತನ 
ಬಡ್ತಿಯನ್ನು ಕಳೆದುಕೊಂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆಅ) 


ಬಂದಡ್ಗಲ್ಲಿ ಇದನ್ನಾ” ಸರಷಔಸಲು' 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 
(ಮಾಹಿತಿ ನೀಡುವುದು) 


ಉಪನ್ಯಾಸಕರುಗಳಿಗೆ ವಿಶೇಷ ಭತ್ಯೆಯನ್ನು ನೀಡಲು 
ಅವಕಾಶವಿರುವುದಿಲ್ಲ. 


ಇ) ಸರ್ಕಾರ ಪೌಢ ಶಾಲೆ ಮತ್ತು 
ಅನುದಾನಿತ ಶಾಲೆಗಳಲ್ಲಿ 
ಕಾರ್ಯನಿರ್ವಹಿಸುತಿರುವ % ಉದ್ಭವಿಸುವುದಿಲ್ಲ. 
ಮುಖ್ಯೋಪಾಧ್ಯಾಯರುಗಳಿಗೆ 
ರೂ.500/-ಗಳ ವಿಶೇಷ ಭತ್ಯೆ 
ನೀಡದಿರುವುದರಿಂದ, ಅವರ 
ಸೇವೆಯಲ್ಲಿ ಒಂದು ವೇತನ ಬಡ್ತಿ 
ಸಿಗದೇ ವಂಚಿತರಾಗಿದ್ದು, ಇವರುಗಳು 
ಕಿರಿಯ 'ನೌಕರಿಗಿಂತ ಕಡಿಮೆ ಸಂಬಳ 
ಪಡೆಯುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ. 
ಇದನ್ನು ಸರಿಪಡಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮವೇನು? 
ಸಂಖ್ಯೆ ಅಪಿ 163 ಎಸ್‌ ಎಲ್‌ಬಿ 2021 
ಆಶ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


